ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾ೦ಕ: 23-03-2021 ಪ್ರಶ್ನೆ ಸ೦ಖ್ಯೆ : 1646(1976) 
ಸದಸ್ಯರ ಹೆಸರು ಮತ್ತು ಕೇತ್ರ: ಡಾ। ವೈ. ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 
ವಿಷಯ: ಸಕ್ಕರೆ ಕಾರ್ಯಾನೆಗಳ ಬಗ್ಗೆ 


(ಅ) ಕರ್ನಾಟಿಕ ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಬಾನೆಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು) 


(ಆ) ಸದರಿ ಸಕ್ಕರೆ ಕಾರಾನೆ ಮಾಲೀಕರು ರೈತರಿಗೆ ನೀಡಬೆಣಾಗಿರುವ ಬಾಕಿ ಹಣದ 
ಮೊತ್ತವೆಷ್ಟು; 


(ಇ) ಈ ಬಾಕಿ ಹಣವನ್ನು ಇದುವರೆವಿಗೂ ಬಟಿವಾಡೆ ಮಾಡದಿರಲು ಕಾರಣಗಳೇನು? 


